5:04 


02:10 PM 


ಈ ಜಾತಕದಲ್ಲಿ ಲಗ್ನದಿಂದ ವ್ಯಯ ಭಾವದಲ್ಲಿ 
ಭಾಗ್ಯಾಧಿಪತಿ ಚಂದ್ರ, ಲಗ್ನಾಧಿಪತಿ ಕುಜ, ಸಪ್ತಮ- 
ವ್ಯಯಾಧಿಪತಿ  ಶುಕ್ರರಿದ್ದು ಮಾಂದಿ-ಕೇತುಗಳಿಂದ 
ದೃಷ್ಟರು. ವ್ಯಯ ಕಾರಕ ಶನಿ ಸಪ್ತಮದಲ್ಲಿದ್ದು ಕುಜ, 
ರವಿ, ಬುಧರಿಂದ ದೃಷ್ಟನಾಗಿ ಪಾಪಕರ್ತರಿ 
ಯೋಗದಲ್ಲಿರುವನು. 


ರಾಶಿ ಕುಂಡಲಿ 


03-12-1972 


ಕುಂಡಲಿಯನ್ನು ಪರಾಮರ್ಶಿಸಿದಾಗ ಲಗ್ನ ಮತ್ತು 
ಸಪ್ತಮಾಧಿಪತಿಗಳು ವ್ಯಯದಲ್ಲಿರುವುದರಿಂದ, ಅದೂ 
ಭೃಗ್ವಂಗಾರಕ.. ಯೋಗವಾಗಿರುವುದರಿಂದ ಈತನಿಗೆ 
ಮದುವೆಯ ವಿಷಯದಲ್ಲಿ ತೊಂದರೆಯಾಗಿರುತ್ತದೆ. 
ಮದುವೆ ಆಮಂತ್ರಣ ಪತ್ರಿಕೆ ಮುದ್ರಿತವಾಗಿ ಕೊನೆಯ 
ಹಂತದಲ್ಲಿ ಮದುವೆ ನಿಲುಗಡೆಯಾಗಿರುತ್ತದೆ. ಅನಂತರ 


ಮದುವೆ ಆದಮೇಲೂ ಅಭಿವೃದ್ಧಿಯಾಗಿರುವುದಿಲ್ಲ. 
ವ್ಯಯಕಾರಕ ಶನಿಯ ಸಪ್ತಮ ಸ್ಥಿತಿ ಹಾಗೂ 
ಸಪ್ತಮಾಧಿಪತಿಯ ವ್ಯಯಸ್ಥಿತಿಯನ್ನು ಗಮನಿಸಬೇಕು, 
ಕರ್ಮಾಧಿಪತಿಯನ್ನು ವ್ಯಯಕಾರಕ ಶನಿಯು ನೋಡುವ 
ಪ್ರಯುಕ್ತ ಈತನಿರುವ ಉದ್ಯೋಗದಲ್ಲಿ ಸ್ಥಿರತ್ವ ಇಲ್ಲ. 


ಡಿಜಿಟಲ್‌ ಜ್ಯೋತಿಷ ಕ್ಲಾಸ್‌ ಈಗ ಕನ್ನಡದಲ್ಲಿ... 


Lo, ತಿಷ ಶಾಸ್ತ್ರವನ್ನು 
ನೀಪಿದ್ದಲ್ಲಿಯೇ + ಕಲಿಯಬಹುದು... 


ವೃತ್ತಿಪರ 
ಜ್ಯೊ eda, ರಾಗಬಹುದು... 


ಸಂಪರ್ಕಿಸಿ : 


9986671473 
9535283535 


i jyothishamithra.com We \ 
m 


ಗುರು ಪುತ್ರ(ಸಂತಾನ) ಕಾರಕ ಗ್ರಹ. ಗುರು, 
ಪಂಚಮಾಧಿಪತಿ ಹಾಗೂ ಪಂಚಮ ಸ್ಥಾನಕ್ಕೆ ಬಲವಿದ್ದಾಗ 
ಒಳ್ಳೆಯ ಮಕ್ಕಳನ್ನು ಪಡೆಯುವ ಯೋಗ ಕೂಡಿಬರುತ್ತದೆ. 
ಗುರುಬಲಹೀನನಾಗಿ, ಪಂಚಮ - ಪಂಚಮಾಧಿಪತಿ 
ಬಲಹೀನನಾಗಿದ್ದರೆ ಸಂತಾನ ಆಗದೇ ಇರಬಹುದು.ಒಂದು 
ವೇಳೆ ಸಂತಾನ ಆದರೂ ಅನೇಕ ಸಮಸ್ಯೆಗಳಿರಬಹುದು. 


ಉದಾಹರಣೆಗೆ ದುಷ್ಟ ಮಕ್ಕಳ ಜನನ, ವಾಸಿಯಾಗ 


ದಂತಹ ಅನಾರೋಗ್ಯ ಸಮಸ್ಯೆ, ತಂದೆ-ತಾಯಿಗೆ ಕೇಡನ್ನು 
ಬಯಸುವ ಮಕ್ಕಳ ಜನನ, ಅಂಗ ಊನತೆ ಇತ್ಯಾದಿ. 


ಕೆಲವೊಮ್ಮೆ ಜಾತಕದಲ್ಲಿ ಸಂತನಾ ಯೋಗವಿರುತ್ತದೆ. 
ಆದರೆ ಮನೆ-ಭೂಮಿಯು ವಾಸ್ತು ಪ್ರಕಾರ ಇರದಿದ್ದರೂ 
ಸಂತಾನ ಪ್ರಾಪ್ತಿಯಾಗುವುದಿಲ್ಲ ಅಥವಾ ತಂದೆ-ತಾಯಿಗೆ 
ನೆಮ್ಮದಿ ಇಲ್ಲದ ಮಕ್ಕಳ ಜನನವಾಗಬಹುದು. 


ಈಶಾನ್ಯ ದಿಕ್ಕು ಸಂತಾನ ಸ್ಥಾನವಾಗಿದೆ. ಈ ದಿಕ್ಕಿನ 
ಗ್ರಹಾಧಿಪತಿ ಗುರು. ಈಶಾನ್ಯ ದಿಕ್ಕು 
SMA ಯಾವುದೇ ಅಡೆತಡೆ ಇಲ್ಲದೆ 
ಶುದ್ಧವಾಗಿರಬೇಕು. ನೈಖುತ್ಯ ದಿಕ್ಕು 
ಎತ್ತರವಾಗಿರಬೇಕು. ಈಶಾನ್ಯ 
ನೈಖುತ್ಯ ವಾಸ್ತು ಪ್ರಕಾರವಾಗಿರದಿದ್ದರೆ ಅತೃಪ್ತ 
ಸಂತಾನವಾಗಬಹುದು ಅಥವಾ ಆಗದೆಯೂ 
ಇರಬಹುದು. 


ಪುರುಷ ಜಾತಕ 


ರಾಶಿ ಕುಂಡಲಿ 


ಮೇಲಿನ ಜಾತಕದಲ್ಲಿ ಪುತ್ರಕಾರಕನಾದ ಗುರು 
ಶತೃಸ್ಥಾನದಲ್ಲಿದ್ದು ರಾಹುಯುತ ಕುಜನಿಂದ ಹಾಗೂ 
ಶತೃ ಶುಕ್ರನಿಂದ ವೀಕ್ಷಿತನಾಗಿರುವುದರಿಂದ ಗುರು 
ನಿರ್ಬಲನಾಗಿರುವನು. ಪಂಚಮಾಧಿಪತಿಯಾದ ಕುಜನು 
ರಾಹುಯುತನಾಗಿ ತೃತೀಯದಲ್ಲಿ ಇರುವನು. ಪಂಚಮ 
ಭಾವವನ್ನು ಶನಿ ವೀಕ್ಷಿಸುತ್ತಿರುವನು. ಗುರು, ಪಂಚಮ 


ಭಾವ, ಪಂಚಮಾಧಿಪತಿ ಬಲ ಹೀನನಾಗಿರುವುದರಿಂದ 
ಮದುವೆಯಾಗಿ ಹನ್ನೊಂದು ವರ್ಷವಾದರೂ 
ಮಕ್ಕಳಾಗಿರಲಿಲ್ಲ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡ 
ಬೆಟ್ಟ, ನೈಖುತ್ಯದಲ್ಲಿ ಹೊಂಡ ಇತ್ತು. ಅನುಭವಿ ವಾಸ್ತು 
ಸಲಹೆಗಾರರಿಂದ ಸಲಹೆ ಪಡೆದು ಮನೆ ಬದಲಾಯಿಸಿದ 
ಎರಡು ವರ್ಷದಲ್ಲಿ ಒಂದು ಹೆಣ್ಣು ಮಗುವಾಗಿದೆ. 

ನಕ್ಷತ್ರ ರಾಶಿ, ಲಗ್ನಫಲ, ಯೋಗಗಳ ಫಲ, ವಿದ್ಯೆ, ಉದ್ಯೋಗ 


ವಿವಾಹ ಫಲ, ಏಳುವರೆ ಶನಿ ದೋಷಕ್ಕೆ ಪರಿಹಾರ, ದಶಾ, 
IR ಅಂತರ್ದಶ್ಶಾಫಲ, ಗೋಚಾರ ಫಲ 


ಚರ 


(Up to 95 pages + PDF Copy) ' | 


ಜಿ /- ಮಾತ್ರ 


EN ಸ್ಪಪರ್ಕಿಸಿ : 9986671473 _ 


www.jyothishamithra.com 


20,33 ಮಿತ್ರ e333 Se ದಿನಷತ್ರಿಕೆ 


ಗೌದವ ಪೆಂಪಾದಕದು : ಜೀವನ್‌ ಉಳ್ಳಾಲ್‌ 
ಪೆಂಪಾದಕದು : Be ಎಹ್‌. 
ಈಂತೇದಿ ವಿಳಾಸ : ಹತ್ತಾರ್‌ ಕಾಲಫ್ಲ್‌ಶ್ಟ್‌, ಹೊಸಚೆಟ್ಟು, ಮ೦ಗಳೂಡು - 575019. 


PH : 9986671473 / 9535283535 


jmonline@gmail.com www.jyothishamithra.com 


